KA / BG- GPO/ 2515 /WPP - 47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಏಪ್ರಿಲ್ ೧೫, ೨೦೧೦ ( ಚೈತ್ರ ೨೫ , ಶಕ ವರ್ಷ ೧೯೩೨) ಸಂಚಿಕೆ ೧೫ 

ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು, ವರ್ಗಾವಣೆಗಳು , ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಅಧಿಸೂಚನೆ 
ಸಂಖ್ಯೆ : ಇಎನ್ 18 ಸಮನ್ವಯ 2010, ಬೆಂಗಳೂರು, ದಿನಾಂಕ : 19ನೇ ಮಾರ್ಚ್ 2010. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 115 ಎಸ್ಎಎಸ್ 2010, 
ದಿನಾಂಕ 20 - 02 -2010ರಲ್ಲಿ ಶ್ರೀ ಮುನಿಷ್ ಮೌದಗೀಲ್, ಭಾ . ಆ. ಸೇ , (ಕೆ.ಎನ್. 98) ಇವರ ಸೇವೆಯನ್ನು ಗುಲ್ಬರ್ಗಾ 
ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡಲು ಇಂಧನ ಇಲಾಖೆಯ 
ವಶಕ್ಕೆ ನೀಡಲಾಗಿದೆ. 

ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇದರ ಮೆಮೊರಾಂಡಂ ಆಫ್ ಅಸೋಸಿಯೇಷನ್ ಅಂಡ್ 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ) ಮತ್ತು ( ಬಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಮುನಿಷ್‌ ಮೌದಗೀಲ್, ಭಾ . ಆ. ಸೇ , ಇವರನ್ನು ( ಶ್ರೀ ಎಂ . ಗೋವಿಂದಪ್ಪ ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ) 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಹಾಗೂ ನಿರ್ದೇಶಕರ ಮಂಡಳಿಯ 
ನಿರ್ದೆಶಕರನ್ನಾಗಿ ದಿನಾಂಕ 22 - 02 - 2010ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 

ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಮತ್ತು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 
ನಿಯಮಿತ ಇವುಗಳ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ 
ಆರ್ಟಿಕಲ್ 74 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಮುನಿಷ್‌ ಮೌದಗೀಲ್ ಭಾ . ಆ. ಸೇ . ಇವರನ್ನು , 
ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಮತ್ತು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ 
ಇವುಗಳ ನಿರ್ದೆಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ ಎಂ . ಗೋವಿಂದಪ್ಪ ಇವರ ವರ್ಗಾವಣೆಯಿಂದ ತೆರವಾದ 
ಜಾಗಕ್ಕೆ ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ . ಜೆ. ಸಂಪತ್‌ಕುಮಾರ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 458 

ಇಂಧನ ಇಲಾಖೆ. 


( ೨೦೧) 


೨೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫, ೨೦೧೦ 


ಭಾಗ - ೨ 


ಅಧಿಸೂಚನೆ 
ಸಂಖ್ಯೆ: ಇಎನ್ 104 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ: 17ನೇ ಮಾರ್ಚ್ 2010. 

ಶ್ರೀ ಹೆಚ್. ಜಿ . ಶಿವಾನಂದ ಮೂರ್ತಿ, ಐ.ಎಫ್.ಎಸ್., ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ದಿ ನಿಯಮಿತ, ಬೆಂಗಳೂರು ಇವರು ದಿನಾಂಕ : 17 - 03 - 2010 ರಿಂದ 09 - 04 - 2010ರವರೆಗೆ, ಒಟ್ಟು 24 
ದಿನಗಳು ಗಳಿಕೆ ರಜೆಯ ಮೇಲಿರುವುದರಿಂದ ರಜೆ ಅವಧಿಯಲ್ಲಿ ಶ್ರೀ ತುಷಾರ್ ಗಿರಿನಾಥ್ , ಐ.ಎ. ಎಸ್., ವ್ಯವಸ್ಥಾಪಕ 
ನಿರ್ದೆಶಕರು, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇವರನ್ನು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಅಧಿಕ ಪ್ರಭಾರದಲ್ಲಿ ಇಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 459 

ಇಂಧನ ಇಲಾಖೆ. 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಕಾಣ 222 ಎಲ್‌ಇಟಿ 2009 ( ಭಾಗ), ಬೆಂಗಳೂರು, ದಿನಾಂಕ: 10ನೇ ಮಾರ್ಚ್ 2010 . 
ಕಾರ್ಮಿಕ ಇಲಾಖೆಯ ಶ್ರೀ ಹೆಚ್ . ಎಸ್. ಉತ್ತಪ್ಪ , ಜಂಟಿ ಕಾರ್ಮಿಕ ಆಯುಕ್ತರು (ಕನಿಷ್ಠ ವೇತನ) ಇವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಕಲ್ಯಾಣ 
ಆಯುಕ್ತರು, ಹುದ್ದೆಗೆ ನಿಯೋಜನೆ ಮೇರೆಗೆ ವರ್ಗಾಯಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಯು . ಎನ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ , 460 

ಕಾರ್ಮಿಕ ಇಲಾಖೆ 
HIGH COURT OF KARNATAKA 

NOTIFICATION 
No . GOB (1) 19 ( 203)/ 2010 , Bangalore, Dated 18th March , 2010 
The Presiding Officer of Fast Track Court-II , Tumkur, is concurrently appointed as Presiding 
Officer of Fast Track Court-l, Tumkur, from 22 -02 - 2010 to 25 -03 - 2010 (bdi), during the leave period of 
Smt. H .G . Nagarathna , Presiding Officer, Fast Track Court-l, Tumkur. 

By Order of the High Court, 
PR, 461 

Registrar ( Judicial) 


NOTIFICATION 
No. GOB (1) 3/ 2010 , Bangalore, Dated 15th March , 2010 
The Presiding Officers of the Courts Mentioned at Column No. 1 below , are concurrently 
appointed as the Presiding Officers of the Courts mentioned at Column No . 2 , with effect from 01-02 
2010 and until further orders . 
Designation of the Presiding Officer Name of the vacant courts to which concurrent 

appointment is made 
1. || Addl. Civil Judge (Jr.Dn .) and JMFC - II Prl. Civil Judge (Jr. Dn .) and JMFC - Il Court, 
Court , Bidar 

Bidar 

And 
Addl. Civil Judge ( Jr.Dn.) and JMFC- II Court , 
Bidar 


287 – 9 


FDFEBE ODZE, 1000 wat, gegen 03 , 9000 


goa 


2 . Civil Judge (Jr.Dn .) and JMFC , 

Humnabad 


Addl. Civil Judge (Jr. Dn .) and JMFC , Humnabad 


By Order of the High Court, 

R . B . BUDIHAL 
Registrar General 


PR . 462 


NOTIFICATION 
No . GOB (1) 585/2000 , Bangalore , Dated 11th March , 2010 
The Presiding Officer, Fast Track Court-I, Belgaum , is directed to itinerate to Khanapur, for two 
days in a week i.e. on every working Friday and Saturday, to try and dispose of the cases coming under 
the jurisdiction of Khanapur, in accordance with law , with immediate effect and until further orders . 

By Order of the High Court , 

R . B . BUDIHAL 
PR . 463 

Registrar General 


NOTIFICATION 
No. GOB ( ) 2 /2010, Bangalore, Dated 11th March , 2010 
In exercise of the powers conferred under Section 11( 3) of the Code of Criminal Procedure, 
1973 , the High Court of Karnataka hereby confers the powers of Judicial Magistrate First Class on the 
Civil Judge (Sr.Dn .), Kudligi, with immediate effect and until further orders . 

By Order of the High Court , 

R . B . BUDIHAL 
PR . 464 

Registrar General 
NOTIFICATION 
No. GOB II 74 /2010 , Bangalore , Dated 5th March , 2010 
In exercise of the powers conferred by Sub - section (2 ) of Section 13 of the Code of Criminal 
Procedure , 1973 ( Central Act 2 of 1974 ) the High Court of Karnataka , hereby appoints the Officer 
mentioned in Col. No. 1 of the Table below as Special Judicial Magistrate (Railways), Mysore , for a 
period of one year from the date of his assuming the charge and confers upon him all the powers 
conferred and conferable by or under the said Code on a Judicial Magistrate of Second Class in respect 
of the classes of cases specified in Col. No . 2 of the table below in the Districts specified in Col. No. 3 
thereof. 

TABLE 
1 

3 
Sri D . Manjunath , Advocate, Offences under Sections 106 , Districts of Mysore , Mandya , 
Door No . 89, Upstair, 

108, to 114 and 116 to 123 of the Kolar, Hassan , Chickmagalur, 
D .Banumaiah Road , Indian Railways Act 1890 Shimoga , 

Tumkur, 
K .R . Mohalla , Mysore -570 024 (Central Act IX 1890 ) 

Chitradurga and Dakshina 
Kannada. 
By Order of the High Court , 

R . B . BUDIHAL 
PR . 465 

Registrar General 


2 


908 


FOFUIT ODZIE, ROBEo, dog er 08 , 2000 


2007 – 9 


NOTIFICATION 
No . GOB (1) 1/2009 , Bangalore, Dated 9th March , 2010 
The Presiding Officer of Fast Track Court, Chikmagalur, is concurrently appointed as the 
Presiding Officer of the court of Addl. District and Sessions Judge , Chikmagalur (vacant post), with 
immediate effect and until further orders . 

By Order of the High Court , 

R . B . BUDIHAL 
PR . 466 

Registrar General 
NOTIFICATION 
No. GOB (I) 1/2010, Bangalore, Dated 10th March , 2010 
The Presiding Officer of the Court of XXI Addl. City Civil and Sessions Judge , Bangalore City is 
concurrently appointed as the Presiding Officer of the Court of Prl. City Civil and Sessions Judge , 
Bangalore City , with effect from 12 -03 - 2010 and until further orders . 

By Order of the High Court , 

R . B . BUDIHAL 
PR . 467 

Registrar General 
NOTIFICATION 
No. GOB (1) 1/2010, Bangalore, Dated 10th March , 2010 
The Presiding Officer of the Court of Addl. District and Sessions Judge , Bangalore Rural 
District, Bangalore , is concurrently appointed as the Presiding Officer of the Court of Prl. District and 
Sessions Judge, Bangalore Rural District, Bangalore, with effect from 12-03- 2010 and until further 
orders . 

By Order of the High Court, 

R .B . BUDIHAL 
PR . 468 

Registrar General 
NOTIFICATION 
No. GOB (1) 28 /2001, Bangalore , Dated 9th March , 2010 
In pursuance to Rule 118 -A (1)(a) of K .C .S. Rs., sanction is hereby accorded for payment 
of cash equivalent of leave salary for Earned Leave at the credit of Sri K . Manamohana , 
Sri A .H . Adappanavar and Sri Somalingappa Channappa Ingalagi, District Judges (Retired .), subject to 
maximum of 240 days , on the date of their attaining the age of superannuation i.e ., on 31-01-2010 , 
28 -02 -2010 and 28 -02 -2010 , respectively . It is certified that no Departmental Enquiry was pending 
against the said Officers , as on that date . 

By Order of the High Court , 

R .B . BUDIHAL 
PR . 469 

Registrar General 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫ , ೨೦೧೦ 


೨೦೫ 


NOTIFICATION 
No. GOB (1) 3/ 2010 , Bangalore , Dated 9th March , 2010 
The Presiding Officer of the Court of Prl. I Civil Judge (Jr . Dn .), Mysore, is concurrently 
appointed as the Presiding Officer of the Court of I| Addl. Civil Judge (Jr . Dn .) and JMFC , Mysore 
(Vacant Court ), with immediate effect and until further orders . 

By Order of the High Court, 

R .B . BUDIHAL 
PR , 470 

Registrar General 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ | 
64 ಪೊಸಿಪ 2010, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್ 2010 . 
ಶ್ರೀ ಆರ್. ರಮೇಶ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು (ನಾನ್ ಐ . ಪಿ.ಎಸ್ ), ಪಶ್ಚಿಮ ವಲಯ , ಮಂಗಳೂರು 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಉಪ 
ಪೊಲೀಸ್ ಆಯುಕ್ತರು, ಕಾನೂನು ಮತ್ತು ಸುವ್ಯವಸ್ಥೆ , ಮಂಗಳೂರು ನಗರ ಇಲ್ಲಿ ಹೊಸದಾಗಿ ಸೃಜಿಸಿದ ಹುದ್ದೆಗೆ 
ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 471 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 

ಅಧಿಸೂಚನೆ 
ಸಂಖ್ಯೆ: ಒಣ 94 ಕಸೈಸೇ : 2006 , ಬೆಂಗಳೂರು, ದಿನಾಂಕ : 18ನೇ ಮಾರ್ಚ್ 2010. 

ಡಾ|| ಮಾಲತೇಶ್ ಎಸ್. ಗೊನ್ನಿ, ಇವರನ್ನು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಲ್ಲಿ ಉಪ 
ನಿರ್ದೆಶಕರ ಹುದ್ದೆಗೆ ಇಲಾಖಾ ನೇಮಕಾತಿ ಸಮಿತಿಯ ಮೂಲಕ ಆಯ್ಕೆ ಮಾಡಿ, ಸರ್ಕಾರಿ ಅಧಿಸೂಚನೆ ಸಂ : ಒಣ 94 
ಕಸ್ಸೆಸೇ 2006 ದಿನಾಂಕ: 23 -10 - 2009ರಲ್ಲಿ ನೇಮಕಾತಿ ಆದೇಶವನ್ನು ಹೊರಡಿಸಿ ಆಯ್ಕೆಯಾದ ಹುದ್ದೆಗೆ ನಿಗಧಿತ 
ಅವಧಿಯೊಳಗೆ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಲಾಗಿತ್ತು. ಆದರೆ, ಸದರಿಯವರು ನಿಗದಿತ ಅವಧಿಯೊಳಗೆ ಆಯ್ಕೆಯಾದ 
ಹುದ್ದೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗದಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 
1977ರ ನಿಯಮ 18( 3) ರನ್ವಯ ಅವರ ನೇಮಕಾತಿ ಆದೇಶವನ್ನು ಈ ಮೂಲಕ ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಬಿ. ಎಂ . ಲಕ್ಷ್ಮೀನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 472 

ಒಳಾಡಳಿತ ಇಲಾಖೆ ( ಪೋಲೀಸ್ ಸಹಾಯಕ ಸೇವೆಗಳು ) 
ಇಂಧನ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಇಎನ್ 42 ಸಮನ್ವಯ 2010, ಬೆಂಗಳೂರು, ದಿನಾಂಕ: 24ನೇ ಮಾರ್ಚ್ 2010. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 58 ಎಸ್‌ಐಎಸ್‌ 2010 -I 
ದಿನಾಂಕ : 23 - 03 - 2010ರಲ್ಲಿ ಶ್ರೀ ಎಲ್. ವಿ . ನಾಗರಾಜನ್, ಭಾ . ಆ. ಸೇ , (ಕೆಎನ್ 79) ಇವರನ್ನು ಆರ್ಥಿಕ ಇಲಾಖೆಯ 
ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. 

* ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 22 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಲ್. ವಿ. ನಾಗರಾಜನ್ , 
ಭಾ. ಆ. ಸೇ , ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ಇವರನ್ನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ ಎಂ . ಆರ್ . ಶ್ರೀನಿವಾಸಮೂರ್ತಿ, ಭಾ. ಆ.ಸೇ . ಇವರ ಸ್ಥಳದಲ್ಲಿ) 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫, ೨೦೧೦ 

ಭಾಗ - ೨ 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು 
ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 30 (1) ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಎಲ್. ವಿ . ನಾಗರಾಜನ್ , ಭಾ . ಆ . ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ಇವರನ್ನು ಕರ್ನಾಟಕ 
ವಿದ್ಯುತ್ ಪ್ರಸರಣ ನಿಗಮ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ ಎಂ .ಆರ್. ಶ್ರೀನಿವಾಸಮೂರ್ತಿ, ಭಾ . ಆ . ಸೇ . 
ಇವರ ಸ್ಥಳದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 473 

ಇಂಧನ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 58 SIS 2010 -1, Bangalore , Dated 23rd March , 2010 


Sri L . V . Nagarajan , IAS (KN 79 ), Principal Secretary to Government, Water Resources 
Department is transferred with immediate effect and posted until further orders Principal Secretary to 
Government, Finance Department. 

Sri L . V . Nagarajan , IAS (KN 79 ), is also placed in additional charge of the post of Principal 
Secretary to Government, Water Resources Department until further orders. 


By Order and in the name of the Governor of Karnataka 

K .G . ANANTHA 

Under Secretary to Government 
Department of Personnel and Administrative Reforms (Services -I) 


PR. 474 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 62 ಅಸೇವ 2010, ಬೆಂಗಳೂರು, ದಿನಾಂಕ : 20ನೇ ಮಾರ್ಚ್ 2010 . 


ಈ ಕೆಳಕಂಡ ಕೆ. ಎ .ಎಸ್ . ( ಹಿರಿಯ ಶ್ರೇಣಿ/ ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ 

ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಕ್ರ. ಸಂ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀಯುತರು : 
ಹೆಚ್ . ಟಿ. ಚಂದ್ರಶೇಖರ್ , ಹಿರಿಯ ಶ್ರೇಣಿ, ಅಪರ ಇವರ ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿ, 
ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 

ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ 
ದಂಡಾಧಿಕಾರಿಗಳು , ಚಾಮರಾಜನಗರ ಜಿಲ್ಲೆ ಹುದ್ದೆಗೆ ಕಾರ್ಯ ನಿರ್ವಹಣಾಧಿಕಾರಿ, ಕರ್ನಾಟಕ ವಸ್ತು 
ವರ್ಗಾವಣೆ ಆದೇಶದಲ್ಲಿರುವ 

ಪ್ರದರ್ಶನ ಪ್ರಾಧಿಕಾರ , ಮೈಸೂರು 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೫, ೨೦೧೦ 

೨೦೭ 
| ಸಿ.ಎನ್. ಶ್ರೀಧರ್ , ಕಿರಿಯ ಶ್ರೇಣಿ, ಫಾರಸ್ ಸೆಟ್ಮೆಂಟ್ | ಆಯುಕ್ತರು, ನಗರ ಸಭೆ , ಸಿರ್ಸಿ, ಉತ್ತರ ಕನ್ನಡ 
ಆಫೀಸರ್‌, ಶಿವಮೊಗ್ಗ 

ಜಿಲ್ಲೆ – ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ನೀಡಿದೆ. 


ಮಳ್ಳಿಶರಣಬಸಪ್ಪ , ಕಿರಿಯ ಶ್ರೇಣಿ, ವಿಶೇಷ 
ಭೂಸ್ವಾಧೀನಾಧಿಕಾರಿ, ಕೃಷ್ಣಾ ಮೇಲ್ದಂಡೆ ಯೋಜನೆ, 
ಭೀಮರಾಯನಗುಡಿ, ಗುಲ್ಬರ್ಗ 


ಉಪವಿಭಾಗಾಧಿಕಾರಿ, ಕೊಪ್ಪಳ ಉಪವಿಭಾಗ , 
ಕೊಪ್ಪಳ ಜಿಲ್ಲೆ, ಹುದ್ದೆಗೆ - ಶ್ರೀ ಜಿ.ಕೆ. ನಾಗೇಂದ್ರಪ್ಪ , 
ಇವರ ಸ್ಥಾನದಲ್ಲಿ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು - 2) 


ಪಿ.ಆರ್. 475 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 61 ಅಸೇವ 2010, ಬೆಂಗಳೂರು, ದಿನಾಂಕ: 22ನೇ ಮಾರ್ಚ್ 2010 
ಶ್ರೀ ಪಾಂಡುರಂಗ ಬೊಮ್ಮಯ್ಯ ನಾಯಕ್, ಕೆ.ಎ .ಎಸ್ . ಸೂಪರ್‌ ಟೈಂ ಸ್ಕೇಲ್ ಅಧಿಕಾರಿ (ನೇಮಕಾತಿ 
ನಿರೀಕ್ಷಣೆಯಲ್ಲಿ), ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಜವಳಿ ಆಯುಕ್ತರು, ಬೆಂಗಳೂರು (ಕೆ. ಎ.ಎಸ್, ಸೂಪರ್ ಟೈಂ ಸ್ಕೇಲ್ ವೃಂದಕ್ಕೆ ನಿಮೀಕರಿಸಿದ ಹುದ್ದೆ) 
ಖಾಲಿ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್ . ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 476 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು -2) 


PERSONNEL AND ADMINISTRATIVE REFORMS SECRETARIAT 

ADDENDUM 
No . DPAR 53 SIS 2010 , Bangalore , Dated 20th March , 2010 


In the Government Notification No. DPAR 203 SIS 2009, dated 23 - 10 -2009 notifying IAS 
officers retiring on superannuation in the year 2010 as per rule 16 (1) of AIS (DCRB) Rules, 1958 , the 
following entries shall be deemed to have been inserted . 


Sl. No . 


Name of the Officer 

Sri / Smt 


Date of Birth 


Date of Retirement on 

Superannuation 


20 . 


Vatsala Watsa (RR -73) 


1 -1 - 1951 


31 - 12- 2010 


By Order and in the name of the Governor of Karnataka 

K .G . ANANTHA 

Under Secretary to Government 
Department of Personnel and Administrative Reforms (Services-1) 


PR, 477 


೨೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫, ೨೦೧೦ 


ಭಾಗ - ೨ 


NOTIFICATION 
No. DPAR 58 SIS 2010 -1, Bangalore , Dated 24th March , 2010 
In partial modification of Notification of even number dated 23 -3 -2010 , Sri M . R . Kamble, IAS, 
Secretary to Government, Water Resources Department is placed in additional charge of the post of 
Principal Secretary to Government, Water Resources Department until further orders. 

Except to this extent the notification of even number dated 23- 3 - 2010 shall remain unaltered . 


By Order and in the name of the Governor of Karnataka 

K .G . ANANTHA 

Under Secretary to Government 
PR. 478 

Department of Personnel and Administrative Reforms (Services -I) 

NOTIFICATION 
No. DPAR 230 SFP 2009 , Bangalore , Dated 24th March , 2010 
Sri Takhat Singh Ranawat, IFS (KN -2007 ) Assistant Conservator of Forests , Raichur Sub 
Division , Raichur is transferred with immediate effect and posted until further orders as Assistant 
Conservator of Forests , Dharwad Sub - Division , Dharwad vice Sri V.R . Kulkarni transferred . 


By Order and in the name of the Governor ofKarnataka 

ASHOK P . ATRE 

Under Secretary to Government 
Department of Personnel and Administrative Reforms (Services -4 ) 


PR , 479 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 115 ಸಅಸೇ 2010 , ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್ 2010. 

ಶ್ರೀ ಕೆ. ಕಿಷನ್‌ರಾವ್, ಸಹಾಯಕ ನಿರ್ದೇಶಕರು ( ಭಾಷಾಂತರ), ಸಂಸದೀಯ ವ್ಯವಹಾರ ಹಾಗೂ ಶಾಸನ ರಚನಾ 
ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರು ಸಹಾಯಕ ನಿರ್ದೇಶಕರು ( ಭಾಷಾಂತರ) ಹುದ್ದೆಯ ಸ್ಥಾನಪನ್ನ 
ಅವಧಿಯನ್ನು ದಿನಾಂಕ : 04 - 06 - 2009 ರಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ 
ಸೇವಾನಿಯಮ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 19 (3) ( ಸಿ) ರ ಅನ್ವಯ ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್. ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 480 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ( ಸೇವೆಗಳು -3) 

NOTIFICATION 
No. DPAR 58 SIS 2010 -II , Bangalore, Dated 23rd March , 2010 


Consequent upon his appointment as Chairman , Karnataka Electricity Regulatory 
Commission vide Government Notification No. EN 68 PSR 2009, dated 23 -03 -2010 , Sri M .R . 
Sreenivasa Murthy , IAS (KN 76 ) is retired from service w .e.f. the afternoon of 23 -03 - 2010 

By Order and in the name of the Governor of Karnataka 

K . G . ANANTHA 

Under Secretary to Government 
PR , 481 

Department of Personnel and Administrative Reforms (Services - 1) 


ಸಂ . 


ಕಮ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫ , ೨೦೧೦ 

೨೦೯ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
62 ಪಿಪಿಇ 2010 , ಬೆಂಗಳೂರು, ದಿನಾಂಕ : 19ನೇ ಮಾರ್ಚ್ 2010 . 
ಈ ಕೆಳಕಂಡ ತ: ಖೆಯ ಅಂಕಣ (2)ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತ:ಖೆಯ ಅಂಕಣ (3) ಮತ್ತು 
(4) ರಲ್ಲಿ ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ ( 4) ರಲ್ಲಿ 
ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5) ರಲ್ಲಿ 
ಸೂಚಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ . 

ಪ್ರಕರಣ | ಪ್ರಕರಣ 
ನ್ಯಾಯಾಲಯದ ಹೆಸರು ಸಂಖ್ಯೆ /Sc | ಸಂಖ್ಯೆ /Sc | 

| ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಸಂ . 

ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 

CC/Spl.CC CC/ Spl.CC 
ಸಿಜೆಎಂ ನ್ಯಾಯಾಲಯ , 

3126 /08 | 3130 / 08 | ಹಿರಿಯ ಸಹಾಯಕ ಸರ್ಕಾರಿ 
ಬೆಂಗಳೂರು ಜಿಲ್ಲೆ 

ಅಭಿಯೋಜಕರು, 

ಅಧಿಕ ಸಿಜೆಎಂ ನ್ಯಾಯಾಲಯ , ಬೆಂಗಳೂರು 
2 | 3ನೇ ಅಪರ ಜಿಲ್ಲಾ ಮತ್ತು 4 /08 || 243 / 09 1ನೇ ಅಪರ ಸರ್ಕಾರಿ ಅಭಿಯೋಜಕರು, 1ನೇ 
ವಿಶೇಷ ಸತ್ರ ನ್ಯಾಯಾಲಯ , 

ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ, 
ತುಮಕೂರು 

ತುಮಕೂರು 
ತ್ವರಿತ ವಿಲೇವಾರಿ 

9 /09 

82/ 09 ಸರ್ಕಾರಿ ಅಭಿಯೋಜಕರು, 3ನೇ ತ್ವರಿತ 
ನ್ಯಾಯಾಲಯ, ಭದ್ರಾವತಿ 

ವಿಲೇವಾರಿ ನ್ಯಾಯಾಲಯ , ಶಿವಮೊಗ್ಗ 
4 | 1ನೇ ಅಧಿಕ ಸಿಜೆಎಂ 

567 /08 568 / 08 ಸಹಾಯಕ ಅಭಿಯೋಗ ನಿರ್ದೇಶಕರು, 
ನ್ಯಾಯಾಲಯ , ಧಾರವಾಡ 

ಜೆಎಂಎಫ್‌ಸಿ ನ್ಯಾಯಾಲಯ , ಧಾರವಾಡ. 
5 | 3ನೇ ಅಪರ ಜಿಲ್ಲಾ ಮತ್ತು 254 /08 166/09 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 

ಜಿಲ್ಲಾ 
ವಿಶೇಷ ಸತ್ರ ನ್ಯಾಯಾಲಯ 237 / 07 229 /09 | ಸತ್ರ ನ್ಯಾಯಾಲಯ , ತುಮಕೂರು 
ತುಮಕೂರು 
2ನೇ ಅಪರ ಜಿಲ್ಲಾ ಮತ್ತು ಸತ್ರ | 223/05 | 180/06 ಸರ್ಕಾರಿ ಅಭಿಯೋಜಕರು, ವಿಶೇಷ ಸತ್ರ 
ನ್ಯಾಯಾಲಯ , ತುಮಕೂರು 

ನ್ಯಾಯಾಲಯ 

( ಎಸ್ . ಸಿ./ ಎಸ್. ಟಿ .), 

ತುಮಕೂರು 
7 | ಜೆಎಂಎಫ್‌ಸಿ ನ್ಯಾಯಾಲಯ , 

33 / 09 

37/ 09 | ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಹೊಸನಗರ 

ಜೆಎಂಎಫ್‌ಸಿ ನ್ಯಾಯಾಲಯ, ಸಾಗರ 
8 | 2ನೇ ಜೆಎಂಎಫ್‌ಸಿ 

1381/09 1538/ 09 ( ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ನ್ಯಾಯಾಲಯ, ದಾವಣಗೆರೆ 

ಜೆಎಂಎಫ್‌ಸಿ ನ್ಯಾಯಾಲಯ , ದಾವಣಗೆರೆ | 
ವಿಲೇವಾರಿ 

ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 

268 / 01 _ 231/02 
ನ್ಯಾಯಾಲಯ, ಗುಲ್ಬರ್ಗ 

ಜಿಲ್ಲಾ ಸತ್ರ ನ್ಯಾಯಾಲಯ , ಗುಲ್ಬರ್ಗ 

384 /07 418 / 07 
10 ಜೆಎಂಎಫ್ಸಿ ನ್ಯಾಯಾಲಯ , 1182 /08 1191/08 | ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಶಿಕಾರಿಪುರ 

113/05 242/05 ಜೆಎಂಎಫ್‌ಸಿ ನ್ಯಾಯಾಲಯ, ಹೊನ್ನಳಿ 


6 . 


೨೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫ , ೨೦೧೦ 


ಭಾಗ - ೨ 


610 / 05 


749 /05 


471 /06 


981/06 


1384 /07 


1387 /07 
1445 / 07 


1443/ 07 


21 /08 


113 /08 


301 / 08 


302 / 08 


463/ 08 


471 / 08 


960 /08 


961 /08 


53 /08 


11 | ಸಿಜೆ ಮತ್ತು ಜೆಎಂಎಫ್‌ಸಿ 

ನ್ಯಾಯಾಲಯ , ಶಿಡ್ಲಘಟ್ಟ 


54 /08 | ಸಹಾಯಕ ಸರ್ಕಾರಿ ಅಭಿಯೋಜಕರು, 

ಜೆಎಂಎಫ್ಸಿ ನ್ಯಾಯಾಲಯ , ಚಿಕ್ಕಬಳ್ಳಾಪುರ 
107 / 09 ಪ್ರಧಾನ ಸರ್ಕಾರಿ ಅಭಿಯೋಜಕರು, ಪ್ರಧಾನ 

ಜಿಲ್ಲಾ ಸತ್ರ ನ್ಯಾಯಾಲಯ , ರಾಯಚೂರು. 


12 


7 / 09 


ಅಪರ ಜಿಲ್ಲಾ ವಿಶೇಷ 
( ಅಟ್ರಾಸಿಟಿ) ಸತ್ರ 

ನ್ಯಾಯಾಲಯ , ರಾಯಚೂರು 
13 ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 

ನ್ಯಾಯಾಲಯ , ವಿಜಾಪುರ 


31 / 09 


10 / 07 


ಜಿಲ್ಲಾ ಮತ್ತು ಸತ್ರ 

ನ್ಯಾಯಾಲಯ , ಕೊಪ್ಪಳ 
15 | ವಿಶೇಷ ಸತ್ರ ನ್ಯಾಯಾಲಯ, 

ಗುಲ್ಬರ್ಗ 


14 /09 | 2ನೇ ಅಪರ ಸರ್ಕಾರಿ ಅಭಿಯೋಜಕರು, 2ನೇ 

ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ , ವಿಜಾಪುರ 
25 /09 | ವಿಶೇಷ ಸರ್ಕಾರಿ ಅಭಿಯೋಜಕರು, 2ನೇ 

ತ್ವರಿತ ವಿಲೇವಾರಿ ನ್ಯಾಯಾಲಯ , ಕೊಪ್ಪಳ 
193/ 09 4ನೇ ಅಪರ ಸರ್ಕಾರಿ ಅಭಿಯೋಜಕರು, 

4ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯ, 
ಗುಲ್ಬರ್ಗ 


134 / 08 


857 /08 


80 / 09 


16 | ಜೆಎಂಎಫ್ಸಿ ನ್ಯಾಯಾಲಯ , 

ಬಾದಾಮಿ 


776 / 07 


764 /07 


ಸಹಾಯಕ ಸರ್ಕಾರಿ ಅಭಿಯೋಜಕರು , 2ನೇ 
ಅಪರ ಜೆಎಂಎಫ್‌ಸಿ ನ್ಯಾಯಾಲಯ , 
ಬಾಗಲಕೋಟೆ 


1297 / 07 


1298/ 07 


465 / 08 


459 /08 


53 / 06 


1 / 08 


ಅಭಿಯೋಗಉಪ ನಿರ್ದೆಶಕರು, ಮೈಸೂರು 
ವಿಭಾಗ , ಮೈಸೂರು 


17 | 6ನೇ ಅಪರ ಜಿಲ್ಲಾ ಮತ್ತು ಸತ್ರ 

ನ್ಯಾಯಾಲಯ , ಮೈಸೂರು 
18 ಜೆಎಂಎಫ್ಸಿ ನ್ಯಾಯಾಲಯ , 

ಶಿಕಾರಿಪುರ 


1147 /08 


92 / 09 


100/08 


101 / 08 


363 / 06 


378/ 06 

ಸಹಾಯಕ ಸರ್ಕಾರಿ ಅಭಿಯೋಜಕರು, 
569 /06 ಜೆಎಂಎಫ್‌ಸಿ ನ್ಯಾಯಾಲಯ , ಹೊನ್ನಾಳಿ 


568 /06 | 


1258 /08 


1034 / 08 


895 / 08 


886 / 08 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫, ೨೦೧೦ 


೨೧೧ 


720 / 08 


660 /08 
392 /08 


350/ 08 


1625/ 07 


1634 /07 


1561 /07 


1319 / 07 


1562 /07 
1320/07 
1622 /07 


1556 / 07 


935/ 07 


982 / 07 


1389 / 07 


1106 / 07 


443/ 07 


444 / 07 


330 / 07 


331/ 07 


436 / 07 


437/ 07 


209 / 07 


210/07 


319 / 07 


320 /07 


235 / 07 


745 / 07 
194 /07 


193 / 07 


112 /07 


225 / 07 


132 /07 


229 / 07 


867 / 06 


868 /06 


693/ 06 


779 / 06 


584 / 06 


883 / 06 


204 /06 


205 / 06 


19 | ಜೆಎಂಎಫ್‌ಸಿ ನ್ಯಾಯಾಲಯ , 

ಸಾಗರ 


20 | ಸಿ. ಜೆ. ಎಂ ನ್ಯಾಯಾಲಯ , 

ಚಿಕ್ಕಮಗಳೂರು 


21 ಜೆಎಂಎಫ್ಸಿ ನ್ಯಾಯಾಲಯ , 

ಬೆಳ್ತಂಗಡಿ 


ಸಹಾಯಕ ಸರ್ಕಾರಿ ಅಭಿಯೋಜಕರು, 
341 / 08 388 /08 

ಜೆಎಂಎಫ್ಸಿ ನ್ಯಾಯಾಲಯ , ಶಿಕಾರಿಪುರ 

ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
418 / 09 419 /09 

ಜೆಎಂಎಫ್‌ಸಿ ನ್ಯಾಯಾಲಯ , ಚಿಕ್ಕಮಗಳೂರು 

ಸಹಾಯಕ ಸರ್ಕಾರಿ ಅಭಿಯೋಜಕರು, 
965 / 07 831/07 

ಜೆಎಂಎಫ್‌ಸಿ ನ್ಯಾಯಾಲಯ , ಪುತ್ತೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
( ಕಾ ಮತ್ತು ಸು ಕಾಫಿಮೋಸ ಮತ್ತು ಅಭಿಯೋಗ) 


ಪಿ . ಆರ್ . 482 


೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೫ , ೨೦೧೦ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ : ಒಣ 60 ಪ್ರೊಸ 2010 ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್ 2010. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ( ನಾನ್ 
ಐಪಿಎಸ್) ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕ್ರ. ಸಂ . ಅಧಿಕಾರಿಯ ಹೆಸರು ಮತ್ತು ಹುದ್ದೆ 

ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರು 
ಎಸ್. ಎಫ್ . ಕಂಬಾರ , 

ದಿನಾಂಕ 15 -10 - 2009ರ ಸ್ಥಳ ನೇಮಕಾತಿ 
ಎಸ್. ಪಿ. ಡಿ. ಸಿ. ಆರ್. ಇ. ಗುಲ್ಬರ್ಗಾ ಇಲ್ಲಿಗೆ ಮುಂಬಡ್ತಿ ಆದೇಶವನ್ನು ಮಾರ್ಪಡಿಸಿ, ಕರ್ನಾಟಕ 
ನಂತರದ ಸ್ಥಳ ನೇಮಕಾತಿ ಆದೇಶದಲ್ಲಿರುವವರು ಲೋಕಾಯುಕ್ತ ಸಂಸ್ಥೆಯಲ್ಲಿ ಖಾಲಿ ಇರುವ 

ಪೊಲೀಸ್ ಅಧೀಕ್ಷಕರ ಹುದ್ದೆಗೆ ನಿಯೋಜಿಸಲಾಗಿದೆ 
ಎಂ . ವಿ . ವೆಂಕಟೇಶಪ್ಪ 

ಎಸ್. ಪಿ. ಎ .ಎನ್.ಎಫ್. ಮತ್ತು ಅಡಿಷನಲ್ ಎಸ್. ಪಿ. 
ಎಸ್. ಪಿ. ( ಸಿವಿಲ್ ) ( ನಾನ್ ಐಪಿಎಸ್)- ಸ್ಥಳ ಉಡುಪಿ - ಖಾಲಿ ಹುದ್ದೆ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್ . 483 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 
ಕಂದಾಯ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಆರ್‌ಡಿ 391 ಎಎಸ್‌ಡಿ 2009, ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್ 2010. 

ಕಂದಾಯ ಇಲಾಖೆಯ ಸೇವೆಗೆ ಸೇರಿದ ಶಿರಸ್ತೇದಾರ್/ಉಪತಹಶೀಲ್ದಾರ್‌ ವೃಂದದ ಶ್ರೀ ಮಾರೆಪ್ಪ 
ಶಿರಸ್ತೇದಾರ್, ತಹಶೀಲ್ದಾರ್ ಕಾರ್ಯಾಲಯ , ಲಿಂಗಸುಗೂರು ತಾಲ್ಲೂಕು, ರಾಯಚೂರು ಜಿಲ್ಲೆ ಇವರಿಗೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಗಳು ( ರೆಗ್ಯೂಲೇಷನ್ ಆಫ್ ಪ್ರೊಮೋಷನ್ , ಪೇ ಅಂಡ್ ಪೆನ್ನನ್ ಅಕ್ಸ್ 1973 ಮತ್ತು 
ನಿಯಮ 1978 ಅಧಿನಿಯಮ 3( 1)( ಎ ) ರನ್ವಯ ಜೇಷ್ಠತೆಯಲ್ಲಿ ಇವರಿಗಿಂತ ಕಿರಿಯರಾದ ಶ್ರೀಮತಿ 
ಸರೋಜರವರಿಗೆ ಮುಂಬಡ್ತಿ ನೀಡಿದ ದಿನಾಂಕ : 28 - 01 - 2008ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ 
ತಹಶೀಲ್ದಾರ್‌ ಗ್ರೇಡ್- ll ವೃಂದಕ್ಕೆ ವೇತನ ಶ್ರೇಣಿ ರೂ . 11 ,400 - 21,600ರಲ್ಲಿ ಮುಂಬಡ್ತಿ ನೀಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ . ಸಸಾಲಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 484 

ಕಂದಾಯ ಇಲಾಖೆ (ಸೇವೆಗಳು - 3 ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 201 ಅಸೇವ 2009, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್ 2010. 

ಶ್ರೀ ಜಿತೇಂದ್ರಸಿಂಗ್, ಕೆ. ಎ . ಎಸ್. (ಹಿರಿಯ ಶ್ರೇಣಿ) ಅಧಿಕಾರಿ , ವಿಶೇಷ ಕರ್ತವ್ಯಾಧಿಕಾರಿ , ಐ. ಟಿ. ಬಿ. ಟಿ. ಇಲಾಖೆ, 
ಬೆಂಗಳೂರು ಇವರನ್ನು ದಿನಾಂಕ : 14 - 09 - 2009ರ ಸಂಖ್ಯೆ : ಸಿಆಸುಇ 159 ಅಸೇವ 2009ರ ಅಧಿಸೂಚನೆಯಲ್ಲಿ ಜಂಟಿ 
ಆಯುಕ್ತರು ( ವೆಲ್‌ಫೇರ್ ಮತ್ತು ಎಸ್ಟೇಟ್) ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು - ಖಾಲಿ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಿರುವುದನ್ನು ರದ್ದುಪಡಿಸಿ, ಶ್ರೀಯುತರನ್ನು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ಕರ್ತವ್ಯಾಧಿಕಾರಿ, 
ಐ . ಟಿ. ಬಿ . ಟಿ. ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್. 485 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 2) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫ , ೨೦೧೦ 


೨೧೩ 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 31 ಅಸೇವ 2010 ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್ 2010 . 

ಶ್ರೀ ವಿ . ವಿ . ಪುಣೇದ್, ಕೆ. ಎ.ಎಸ್. ಕಿರಿಯ ಶ್ರೇಣಿ ಅಧಿಕಾರಿ , ಹಾಲಿ ಆಯುಕ್ತರು , ಕೊಪ್ಪಳ ನಗರಾಭಿವೃದ್ಧಿ 
ಪ್ರಾಧಿಕಾರ, ಕೊಪ್ಪಳ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಕೃಷ್ಣ ಮೇಲ್ದಂಡೆ ಯೋಜನೆ, ಬೀಳಗಿ - ಖಾಲಿ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 486 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -2 ) 


ಅಧಿಸೂಚನೆ 
ಸಿಆಸುಇ 44 ಅಸವ 2010 ಬೆಂಗಳೂರು, ದಿನಾಂಕ : 25ನೇ ಮಾರ್ಚ್ 2010 . 
ಶ್ರೀ ಮೊಹಮ್ಮದ್ ಸಲಾವುದ್ದೀನ್, ಕೆ. ಎ .ಎಸ್. ( ಆಯ್ಕೆ ಶ್ರೇಣಿ) ಅಧಿಕಾರಿ, ಹೆಚ್ಚುವರಿ ಮುಖ್ಯ ಕಾರ್ಯ 
ನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಹಜ್ ಸಮಿತಿ, 
ಬೆಂಗಳೂರು ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ 
ವಶದಲ್ಲಿಯೇ ಮುಂದುವರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

( ಎಚ್. ಆರ್ . ನಾಗೇಂದ್ರ) 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 487 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -2 ) 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 20 ಅಸೇವ 2010 ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್ 2010 . 
ಅಧಿಸೂಚನೆ ಸಂಖ್ಯೆ :ಸಿಆಸುಇ 3 ಅಸೇವ 2009 ದಿನಾಂಕ : 7 - 2 - 2010 ರಲ್ಲಿ ಶ್ರೀ . ಬಿ. ಎಂ . ಹಲಗತ್ತಿ ಕೆ. ಎ. ಎಸ್ . 
ಹಿರಿಯ ಶ್ರೇಣಿ, ಹಾಲಿ ಆಯುಕ್ತರು, ಹಂಪಿ ವಿಶ್ವಪರಂಪರೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ , ಹಂಪಿ ಇವರ ಸೇವೆಯನ್ನು 
ಸಿ. ಆ. ಸು . ಇಲಾಖೆಯ ವಶಕ್ಕೆ ಹಿಂಪಡೆದು, ಅಧಿಸೂಚನೆ ಸಂಖ್ಯೆ :ಸಿಆಸುಇ 92 ಅಸೇವ 2009 ದಿನಾಂಕ : 
21 - 01- 2010ರಲ್ಲಿ ಯೋಜನಾಧಿಕಾರಿ , ಕರ್ನಾಟಕ ಬಾಲವಿಕಾಸ ಅಕಾಡಮಿ , ಧಾರವಾಡ ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿತ್ತು. 

ಈ ಮಧ್ಯೆ ಶ್ರೀ ಬಿ . ಎಂ . ಹಲಗತ್ತಿ, ಇವರು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಸಲ್ಲಿಸಿದ ಅರ್ಜಿ 
ಸಂಖ್ಯೆ:465/ 2010ರಲ್ಲಿ ನ್ಯಾಯಮಂಡಳಿಯು ದಿನಾಂಕ:22- 01- 2010ರಲ್ಲಿ ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಹಾಗೂ 
ಸಂಬಂಧಿಸಿದ ಅಧಿಕಾರಿಗಳು ಸಲ್ಲಿಸಿರುವ ಮೇಲ್ಮನವಿಗಳನ್ನು ವೃಂದ ನಿರ್ವಹಣಾ ಸಮಿತಿಯು ಪರಿಗಣಿಸಿ, ಅದರ ಶಿಫಾರಸ್ಸಿನ 
ಅನ್ವಯ ಶ್ರೀ . ಬಿ. ಎಂ . ಹಲಗತ್ತಿ ಕೆ. ಎ . ಎಸ್ . ಹಿರಿಯ ಶ್ರೇಣಿ, ಹಾಲಿ ಆಯುಕ್ತರು, ಹಂಪಿ ವಿಶ್ವಪರಂಪರೆ ಪ್ರದೇಶಾಭಿವೃದ್ಧಿ 
ಪ್ರಾಧಿಕಾರ, ಹಂಪಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅಧಿಸೂಚನೆ ಸಂಖ್ಯೆ: ಸಿಆಸುಇ 92 ಅಸೇವ 2009 ದಿನಾಂಕ : 21 - 01- 2010ರಲ್ಲಿ 

ನಾಧಿಕಾರಿ, ಕರ್ನಾಟಕ ಬಾಲವಿಕಾಸ ಅಕಾಡಮಿ , ಧಾರವಾಡ ಖಾಲಿ ಹುದೆಗೆ ನೇಮಿಸಲು ಇವರ 
ಸೇವೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿರುವುದನ್ನು ಸ್ಥಿರೀಕರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಚ್. ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 488 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 2) 


೨೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫, ೨೦೧೦ 


ಭಾಗ - ೨ 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 26 ಅಸೇವ 2010 ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್ 2010 . 

ಅಧಿಸೂಚನೆ ಸಂಖ್ಯೆ : ಸಿಆಸುಇ 3 ಅಸೇಜೆ 2000 ದಿನಾಂಕ: 4 -3 - 2006ರಲ್ಲಿ ಪ್ರಕಟಿಸಿರುವ ಕೆ. ಎ.ಎಸ್. 
ಸಮೂಹ- ಎ ( ಕಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಎಂ . ಮಲ್ಲಯ್ಯ , ಕಿರಿಯ 
ಶ್ರೇಣಿ ಅಧಿಕಾರಿ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 20025 -28275ರ 
ವೇತನ ಶ್ರೇಣಿಯ ಕೆ.ಎ. ಎಸ್ ( ಹಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರು ಕಾರ್ಯನಿರ್ವಹಿಸುತ್ತಿರುವ 
ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ, ಬೆಂಗಳೂರು ಉತ್ತರ , ಬೆಂಗಳೂರು ಹುದ್ದೆಯನ್ನು ಕೆ.ಎ .ಎಸ್. ( ಹಿರಿಯ ಶ್ರೇಣಿ) ವೃಂದಕ್ಕೆ 
ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಚ್ . ಆರ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ .489 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -2 ) 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ ಆರ್. ಡಿ: 103 : ಎಎಸ್‌ಡಿ:2010 ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್ 2010 . 

ಶ್ರೀ ಎಫ್.ಬಿ. ನಂದಗಡಿ, ನಿವೃತ್ತ ತಹಶೀಲ್ದಾರ್ ಇವರಿಗೆ ಸರ್ಕಾರದ ಅಧಿಸೂಚನೆ ಸಂ : ಆರ್ ಡಿ 233 ಎಎಸ್‌ಡಿ 
08 , ದಿನಾಂಕ:04 - 09 -2008 ಹಾಗೂ ಅಧಿಸೂಚನೆ ಸಂ : ಆರ್‌ಡಿ 247 ಎಎಸ್‌ಡಿ 2009 , ದಿನಾಂಕ: 24 -10 - 2009ರಲ್ಲಿ 
ಮಂಜೂರು ಮಾಡಲಾಗಿದ್ದ ರಜೆಯನ್ನು ಈ ಕೆಳಕಂಡಂತೆ ಮಾರ್ಪಾಡಿಸಿ ಮಂಜೂರು ಮಾಡಿ ಆದೇಶಿಸಿದೆ. 

1. ದಿನಾಂಕ: 01 - 06 - 2004 ರಿಂದ 05 - 08 - 04 ರವರೆಗೆ ( 66 ದಿನಗಳು ) - ಅರ್ಧ ವೇತನ ರಜೆ. 
2 . ದಿನಾಂಕ: 06 - 08 - 2004 ರಿಂದ 03 - 12 - 04 ರವರೆಗೆ (120 ದಿನಗಳು ) - ಗಳಿಕೆ ರಜೆ. 
3, ದಿನಾಂಕ: 04 - 12 - 2004 ರಿಂದ 06 - 02 - 05ರವರೆಗೆ ( 65 ದಿನಗಳು) - ಅಸಾಧಾರಣ ರಜೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ . ಸಸಾಲಟ್ಟಿ 
ಪಿ . ಆರ್ , 490 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ (ಸೇವೆಗಳು - 3) 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಅಪಜೀ 26 ಎಫ್ ಪಿಸಿ 2014 , ಬೆಂಗಳೂರು, ದಿನಾಂಕ : 23ನೇ ಮಾರ್ಚ್ 2010 . 

ಶ್ರೀ ಎಸ್. ನಾಗರಾಜ, ಭಾ . ಅ.ಸೇ ., ಹಿಂದಿನ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆಂಗಳೂರು 
ಇವರು ವಯೋನಿವೃತ್ತಿ ಹೊಂದಿದ್ದು, ಸದರಿಯವರ ಜಾಗದಲ್ಲಿ ಶ್ರೀ ಇಂದು ಬಿ . ಶ್ರೀವಾಸ್ತವ, ಭಾ . ಅ . ಸೇ ., ಇವರು 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ನೇಮಕವಾಗಿರುವುದರಿಂದ ಸದರಿಯವರನ್ನು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ , 
ಬೆಂಗಳೂರು, ಇದರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 23(1)ರಲ್ಲಿ ಪ್ರದತ್ತವಾದ ಅಧಿಕಾರದಡಿ 
ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ , ಬೆಂಗಳೂರು, ಇದರ ಆಡಳಿತ ಮಂಡಳಿಯ ನಿರ್ದೆಶಕರನ್ನಾಗಿ ಈ ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ. ಆರ್. ಕಲಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 491 

ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫ , ೨೦೧೦ 

೨೧೫ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಆರ್‌. ಡಿ : 391 : ಎಎಸ್‌ಡಿ: 2009 ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್ 2010 . 
ಸರ್ಕಾರದ ಅಧಿಸೂಚನೆ ಸಂ : ಆರ್‌ಡಿ 391 ಎಎಸ್‌ಡಿ 2009 , ದಿನಾಂಕ: 20 - 03 - 2010ರಲ್ಲಿ ಶ್ರೀ ಮಾರೆಪ. 
ಶಿರಸ್ತೇದಾರ್, ತಹಶೀಲ್ದಾರ್ ಕಾರ್ಯಾಲಯ , ಲಿಂಗಸುಗೂರು ತಾಲ್ಲೂಕು, ರಾಯಚೂರು ಜಿಲ್ಲೆ ಇವರಿಗೆ 
ಪೂರ್ವಾನ್ವಯವಾಗಿ ತಹಶೀಲ್ದಾರ್ ಗ್ರೇಡ್- 2 ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿದ್ದು, ಶ್ರೀಯುತರನ್ನು ತಹಶೀಲ್ದಾರ್‌, ಕುಷ್ಟಗಿ 
ತಾಲ್ಲೂಕು, ಕೊಪ್ಪಳ ಜಿಲ್ಲೆ ಇಲ್ಲಿನ ಖಾಲಿ ಹುದ್ದೆಗೆ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎಸ್ . ಬಿ . ಸಸಾಲಟ್ಟಿ 
ಪಿ . ಆರ್ . 492 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ (ಸೇವೆಗಳು - 3 ) 
ಯುವಜನ ಸೇವಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯುಸೇಣ:159 ಸಮನ 2009 ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್ 2010 . 

ಅಪರ ಕಾರ್ಯದರ್ಶಿ , ಯುವಜನ ಸೇವಾ ಇಲಾಖೆ, ಕೊಠಡಿ ಸಂಖ್ಯೆ : 241, 2ನೇ ಮಹಡಿ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು, ಇವರನ್ನು ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್ - 5ರ ಸಂಪೂರ್ಣ 
ಅನುಷ್ಠಾನಕ್ಕಾಗಿ ಯುವಜನ ಸೇವಾ ಸಚಿವಾಲಯ ಇಲಾಖೆಯ ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜಿ . ನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್ . 493 

ಯುವಜನ ಸೇವಾ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಿಆಸುಇ 59 ಸೇಇಮು 2010 ಬೆಂಗಳೂರು, ದಿನಾಂಕ: 27ನೇ ಮಾರ್ಚ್ 2010 . 

ಶ್ರೀ ಬಿ. ಶಿವಶಂಕರ್, ಮುಖ್ಯ ಇಂಜಿನಿಯರ್ (ನೇಮಕಾತಿ ನಿರೀಕ್ಷಣೆಯಲ್ಲಿ) ಅವರನ್ನು ಮುಖ್ಯ ಇಂಜಿನಿಯರ್, 
ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಂಸ್ಥೆ , ಬೆಂಗಳೂರು ಈ ಹುದ್ದೆಗೆ ಶ್ರೀ ಸಿ . ವಿ . ಪಾಟೀಲ್ ಅವರ 
ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್. 494 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3) 

ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 19 ಸೇಉನ್ಯಾ 2010 ಬೆಂಗಳೂರು, ದಿನಾಂಕ: 27ನೇ ಮಾರ್ಚ್ 2010. 

ಅಧ್ಯಕ್ಷಾಧಿಕಾರಿ , ಶೀಘ್ರಗತಿ ನ್ಯಾಯಾಲಯ , ರಾಯಚೂರು ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 66 ರನ್ವಯ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ , ರಾಯಚೂರು ಹುದ್ದೆಯಲ್ಲಿ ಸಮವರ್ತಿ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ .ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 495 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 03 ಸಅಸೇ 2010 , ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್ 2010. 

ಶ್ರೀ ಎನ್ . ಚಂದ್ರಕುಮಾರ್ , ಸರ್ಕಾರದ ಉಪ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರ 
ಸಚಿವಾಲಯ , ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 (1)( ಎ) ರ ಅನ್ವಯ ದಿನಾಂಕ : 
31 - 03 - 2010ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವ - ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್. 496 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 


೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೫, ೨೦೧೦ 

ಭಾಗ - ೨ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
> 34 ಎಲ್‌ಎಜಿ 2009 , ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್ 2010 . 
ಕರ್ನಾಟಕ ಕಾನೂನು ಅಧಿಕಾರಿಗಳ ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977 ನಿಯಮ 
5(6) ರನ್ವಯ ಜಾರಿಗೊಳಿಸಲಾದ ದಿನಾಂಕ : 23 - 12 - 2009ರ ನೋಟೀಸ್‌ನ ಹಿನ್ನೆಲೆಯಲ್ಲಿ ಶ್ರೀ ಜಗದೀಶ್‌ ಬೂದಿಹಾಳ, 
ಅಪರ ಸರ್ಕಾರಿ ವಕೀಲರು, ಬಾಗಲಕೋಟೆ, ಇವರನ್ನು ಹುದ್ದೆಯ ಕರ್ತವ್ಯದಿಂದ ವಿಮುಕ್ತಿಗೊಳಿಸಿ, ಸದರಿ ಹುದ್ದೆಯ 
ಕರ್ತವ್ಯಗಳನ್ನು ಹೆಚ್ಚುವರಿಯಾಗಿ ನಿರ್ವಹಿಸುವಂತೆ ಸೂಚಿಸಿ ಜಿಲ್ಲಾ ಸರ್ಕಾರಿ ವಕೀಲರು, ಬಾಗಲಕೋಟೆ, ಇವರಿಗೆ 
ವಹಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ . ಶಿವಾನಂದ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಪಿ . ಆರ್ . 497 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಅಧಿಸೂಚನೆ | 
ಸಂಖ್ಯೆ : ಲಾ 97 ಎಲ್ಎಜಿ 2009, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್ 2010. 
ಶ್ರೀ ಎ. ಜಿ . ಶಿವಕುಮಾರ್, ಇವರನ್ನು ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಿ 
ಹೊರಡಿಸಿರುವ ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಲಾ 97 ಎಲ್ಎಜಿ 2009, ದಿನಾಂಕ 01- 01- 2010ನ್ನು 
ಹಿಂತೆಗೆದುಕೊಳ್ಳಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇ , ಶಿವಾನಂದ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಅಡಳಿತ - 1), 
ಪಿ .ಆರ್ . 498 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


KARNATAKA GOVERNOR S SECRETARIAT 

NOTIFICATION 
No. GS 7 AUD 2009 , Bangalore , Dated 29th March , 2010 
WHEREAS, the term of Dr. J.H . Kulkarni, Vice - Chancellor, University of Agricultural Sciences, 
Dharwad expired on 29th September, 2009 . 

WHEREAS , in Notification No. GS 7 AUD 2009 dated 26th September, 2009 , Dr. H . S. Vijaya 
Kumar, Registrar, University of Agricultural Sciences, Dharwad was appointed to act as Vice 
Chancellor, University of Agricultural Sciences, Dharwad with effect from 30th September, 2009 for a 
period not exceeding six months . Therefore his term as acting Vice - Chancellor would expire on the 
afternoon of 29th March 2010 . 

WHEREAS , a regular Vice- Chancellor has not been appointed to the University of Agricultural 
Sciences , Dharwad , so far. Now , Therefore , I, H .R . Bhardwaj, Governor of Karnataka and Chancellor of 
Universities in Karnataka hereby appoint Dr. H . S . Vijaya Kumar, Registrar, University of Agricultural 
Sciences, Dharwad , to act as Vice -Chancellor of the said University with effect from 30th March 2010 for 
a period of two months or until further orders whichever is earlier . 

Sd/-, 
H .R . BHARDWAJ 
Governor & Chancellor 


P. R . 499 


SHARADHA SUBRAMANIAM 

Secretary to Governor 


